ಕರ್ನಾಟಕ ವಿಧಾನ ಪರಿಷತ್ತು 


ಒಟ್ಟು ಶುದ್ಧ ನೀರಿನ ಘಟಕಗಳು ಎಷ್ಟು ಇದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಇದರ ಬಗ್ಗೆ ಕೈಗೊಂಡ ಕ್ರಮಗಳೇನು? 


 & 
ಸದಸ್ಯರ ಹೆಸರು ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 323 (355) 
ಉತ್ತರಿಸಬೇಕಾದ ದಿನಾಂಕ 06.03.2020 
8 ಪ್ರಶ್ನೆಗಳು ಉತ್ತರಗಳು 
ಸಂ. ತ > 
ಅ/ಕರ್ನಾಟಕ ರಾಜ್ಯದಲ್ಲಿ `ಕ4ದ್‌'3 "ವರ್ಷಗಳಲ್ಲಿ | ರಾಜ್ಯದ ಗ್ರಾಮೀಣ '` ಪ್ರದೇಶಗಳಲ್ಲಿ ಒಟ್ಟಾರೇ 1754 ನೀರು 
ಸ್ಥಾಪಿಸಲಾಗಿರುವ ಒಟ್ಟು ಶುದ್ಧ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದ್ದು, 
ಘಟಕಗಳು ಎಷ್ಟು (ಜಿಲ್ಲಾವಾರು ಮಾಹಿತಿಯನ್ನು ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಿದೆ. 
ನೀಡುವುದು) (ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ಪಂಚತಂತ್ರದ ದಿನಾಂಕ:26.02.2020ರ ದಾಖಲಾತಿ ಪ್ರಕಾರ) 
ಆಈ ಕುಡಿಯುವ ನೀರಿನ ಘಟಕಗಳನ್ನು ಯಾವ ನೀರು ಶುದ್ಧೀಕರಣ ಘಟಕಗಳನ್ನು ಅನುಷ್ಠಾನೆಗೊಳಿಸಲು 
ಖಾಸಗಿ ಕಂಪನಿಗೆ ವಹಿಸಲಾಗಿದೆ ಮತ್ತು ಈ | ಯಾವುದೇ ಖಾಸಗಿ ಕಂಪನಿಗೆ ವಹಿಸಿರುವುದಿಲ್ಲ. 
ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಲಾದ ಒಟ್ಟು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ 
ಅನುದಾನ ಎಷ್ಟು (ಖರ್ಚಾದ ಮತ್ತು ಬಾಕಿ | ಟ್ರೂಡರ್‌ ಮುಖೇನ, ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆ ಮುಖೇನ, 
ಉಳಿದಿರುವ ಅನುದಾನದ ಒಟ್ಟು ಮೊತ್ತದ ವಿವರಣೆ | ಸಜ್ಞಕಾರ ಸಂಘ/ಸಂಸ್ಥೆ ಮುಖೇನ ಹಾಗೂ ಇತರೆ 
ಸೀಡಾವುಷು) ಅನುದಾನದಲ್ಲಿ(MP/MLA/2P/TP/6P/CSR ಹಾಗೂ ವಿವಿಧ 
ಅನುದಾನದಲ್ಲಿ) ನೀರು ಶುದ್ಧೀಕರಣ ಘಟಕಗಳನ್ನು 
ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗಿದೆ. 
ನೀರು ಶುದ್ಧಿಕರಣ ಘಟಕಗಳ ಅನುಷ್ಠಾನಗೊಳಿಸಲು ಬಿಡುಗಡೆ 
ಮಾಡಿದ, ಖರ್ಚಾದ ಮತ್ತು ಬಾಕಿ ಉಳಿದಿರುವ ಅನುದಾನದ 
ವಿವರವನ್ನು ಅನುಬಂಧ-2ರಲ್ಲಿ ನೀಡಿದೆ. 
ಇ. ರಾಜ್ಯಾದ್ಯಂತ ಇಲ್ಲಿಯವರೆಗೆ ಸ್ಥಗಿತಗೊಂಡಿರುವ | ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ 


17154 ನೀರು ಶುದ್ಧೀಕರಣ ಘಟಕಗಳ ಪೈಕಿ 12602 


ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು, 4552 ನೀರು 
ಶುದ್ಧೀಕರಣ ಘಟಕಗಳು ತಾತ್ಕಾಲಿಕವಾಗಿ 
ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. ಜಿಲ್ಲಾವಾರು ವಿವರವನ್ನು 


ಅನುಬಂಧ-1ರಲ್ಲಿ ನೀಡಿದೆ. 


* ಗ್ರಾಮೀಣ ಕುಡಿಯುವ ನೀರು & ನೈರ್ಮಲ್ಯ ಇಲಾಖೆಯ 
ಟೆಂಡರ್‌ ಮುಖೇನ, ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆ 
ಮುಖೇನ, ಸಹಕಾರ ಸಂಘ/ಸಂಸ್ಥೆ ಮುಖೇನ ಮತ್ತು 
ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇತರೆ ಅನುದಾನದಲ್ಲಿ 
ಅನುಷ್ಠಾನಗೊಳಿಸಿರುವ ಘಟಕಗಳ ನಿರ್ವಹಣೆ 
ಅವಧಿ ಮುಗಿದಿರುವ / ನಿರ್ವಹಣೆ ಸಮಸ್ಯೆ ಇರುವ 


ಪೈಕಿ 


842 ಘಟಕಗಳನ್ನು 134 ಪ್ಯಾಕೇಜ್‌ ಮಾಡಿ 
ಜಿಲ್ಲಾಮಟ್ಟದಲ್ಲಿ ನಿಯಮಾನುಸಾರ ಟೆಂಡರ್‌ 
ಕರೆಯಲಾಗಿದ್ದು, ದಿನಾಂಕ:28.02.2020ರ ಮಾಹಿತಿ 
ಪ್ರಕಾರ 7312 ನೀರು ಶುದ್ದೀಕರಣ ಘಟಕಗಳಿಗೆ 
ಟೆಂಡರ್‌ನಲ್ಲಿ ಅನುಮೋದನೆಯಾದ 
ಸಂಸ್ಥೆ/ಗುತ್ತಿಗೆದಾರರಿಗೆ ಮುಂದಿನ 5 ವರ್ಷಗಳ 
ನಿರ್ವಹಣೆಗಾಗಿ ಹಸ್ತಾಂತರ ಮಾಡಲು 


ಕಮವಹಿಸಲಾಗಿದೆ. 


ಏಜೆಸ್ಸಿ/ ಗುತ್ತಿಗೆದಾರರ ಸಮಸ್ಯೆ ಇರುವ ಘಟಕಗಳಿಗೆ" 
ವಿಳಂಬ ಮಾಡದೇ ಸಂಬಂಧಪಟ್ಟ ಏಜೆಸ್ಸಿ/ ಗುತ್ತಿಗೆದಾಡಫ- 
ವಿರುದ್ಧ ಟೆಂಡರ್‌ ನಿಯಮಾಳಿನ್ನಯ ಟೆಂಡರ್‌ ರದ್ದು 
ಪಡಿಸಿ, ನಿಯಮಾನುಸಾರ ಮುಂದಿನ ಕ್ರಮವಹಿಸಲು 
ಸೂಚನೆ ನೀಡಲಾಗಿದೆ. ; 


ರಾಜ್ಯದ ಗ್ರಾಮೀಣ ಜನವಸತಿಗಳಲ್ಲಿ 
ಅನುಷ್ಠಾನಗೊಳಿಸಿರುವ ಎಲ್ಲಾ ನೀರು ಶುದ್ದೀಕರಣ 
ಘಟಕಗಳನ್ನು M/s IPSOS Research Private Ltd., 
ಎಂಬ ಸಂಸ್ಥೆಯಿಂದ ಘಟಕಗಳ ಸರ್ವೆ ಮಾಡಲು 
ದಿನಾಂಕ:24.01.2020ರಂದು ಕಾರ್ಯದೇಶ ನೀಡಿದ್ದು, 
ಪ್ರತಿ ಘಟಕದ ವಿವರವಾದ ವರದಿಯನ್ನು ಸರ್ಕಾರಕ್ಕೆ 
ಸಲ್ಲಿಸಲು ಸೂಚನೆ ನೀಡಲಾಗಿದೆ. 

ತಾತ್ಕಾಲಿಕವಾಗಿ ದುರಸ್ಥಿಯಲ್ಲಿರುವ ಎಲ್ಲಾ ಘಟಕಗಳನ್ನು 
NRDWP, ಟಾಸ್ಕ್‌ ಘೋರ್ಸ್‌ ಹಾಗೂ ಇತರೆ ಅನುದಾನ 
ಬಳಸಿಕೊಂಡು, ದುರಸ್ಸಿಗೊಳಿಸಿ, ಸಾರ್ವಜನಿಕರಿಗೆ ಶುದ್ಧ 
ಕುಡಿಯುವ ನೀರನ್ನು ಒದಗಿಸಲು ಸೂಚನೆ ನೀಡಿದೆ. 


ಕಡತ ಸಂ:ಗ್ರಾಕುನೀ೩ನೈಇ 37 ಗ್ರಾನೀಸ(5)20 


ಅನುಬಂಧ-1 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 323 (355)ರ ಲಗತ್ತು 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ ನೀರು ಶುದ್ಧೀಕರಣ ಘಟಕಗಳ ವಸ್ತು-ಸ್ಥಿತಿ ವಿವರ: 


ತಾತ್ಕಾಲಿಕವಾಗಿ 
ಕಾರ್ಯನಿರ್ವಹಿಸದೇ ಇರುವ 
ಘಟಕಗಳ ಸಂಖ್ಯೆ 


ಅನುಷ್ಠಾನಗೊಳಿಸಿರುವ ಕಾರ್ಯನಿರ್ವಹಿಸುತ್ತಿರುವ 


(at 
Ww 
[o) 
pd 
G 


ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯೆ 


| FBR TO TT 229 
2 |ಬಳ್ಳಾರಿ 774 563 211 
3 |ಬಳಗಾಂ 1285 1007 278 
4 |ವಂಗಳೂರು(ೆ) 292 223] 69 
5 |ಬೆಂಗಳೂರು (ಗ್ರಾ) 606 580 26 

381 167 214 

| 7 |ಜಾಮರಾಜನಗರ 204 110 94 
6 ಜಕಂಳ್ಳಾಪರ 576 522 54| 
9 |ಜಿಕ್ಕಮಗಳೊರ 215 157 


58 
10 |ಜತೆದುರ್ಗ 1040 803 ol 
ಖ ವ 80 


ಒಟ್ಟು: 17154 12602 | 4552 


ಟಿಪ್ಪಣಿ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಪಂಚತಂತ್ರದ ದಿನಾಂಕ:26.02.2020ರ ದಾಖಲಾತಿ ಪ್ರಕಾರ 


ಅನುಬಂಧ-2 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 323 


(355)ರ ಲಗತ್ತು : 


ಕಳೆದ 5 ವರ್ಷಗಳಲ್ಲಿ(2014-15 ರಿಂದ 2019-20 -ಜನವರಿ ಅಂತ್ಯಕ್ಕೆ) ಶುದ್ಧ ಕುಡಿಯುವ ನೀರಿನ 
ಘಟಕಗಳಿಗಾಗಿ ವಿಭಾಗ/ಜಿಲ್ಲಾವಾರು ಬಿಡುಗಡೆಮಾಡಲಾದ ಅನುದಾನ, ಮೆಚ್ಚ ಮಾಡಲಾದ ಅನುದಾನ 
ಮತು ಬಾಕಿ ಅನುದಾನ 


ಬಿಡುಗಡೆ ಮಾಡಲಾದ 
ಅನುದಾನದ ವಿವರ 


ಜೆಲ್ಲೆ / ವಿಭಾಗ 


ಬಾಗಲಕೋಟೆ 5067.56 


2 ಬೆಂಗಳೂರು (ಗ್ರಾ) 2732.81 
| 3೨ [ಬೆಂಗಳೂರು(ನ 2687.20 


| 4 [ಬೆಳಗಾಂ 7964.26 
5 |ಚಕ್ಟೋಡಿ 3870.26 


ದ ವಿವರ. 
(ರೂ ಲಕ್ಷಗಳಲ್ಲಿ) 


ವೆಚ್ಚಮಾಡಲಾದ ಬಾಕಿ ಉಳಿದಿರುವ 
ಅನುದಾನದ ವಿವರ ಅನುದಾನ 
5001.70 65,86 


2696.76 
2675.62 


[0 
|| < 
o 
[el 


4888.74 


ಬ ಳ್ಳಾರಿ 


ಬಿಜಾಪುರ 7147.03 

| ೨ [ಚಾಮರಾಜನಗರ 1614.71 
10 ಚಿಕ್ಕಬಳ್ಳಾಪುರ 5127.47 
1 [ಚಿಕ್ಕಮಗಳೂರು 2084.49 


1430.92 


15 ಧಾರವಾಡ 3114.63 
16 |ಗದಗ 3001.47 
18 |ಹಾಸನ 3583.48 


673.62 
8742.36 


7928.30 
4810.12 78.62 


1567.84 46.87 
1974.93 109.56 
8006.28 23.77 


1428.76 2.16 


5271.93 43.25 
2976.82 24.65 
3546.78 36.70 


673.62 
8740.09 


3459.84 3376.55 83.29 
4759.03 4696.78 62.25 
2480.65 2416.16 ? 
28 [ತುಮಕೂರು 
29 [ಉಡುಪಿ 


3218.53 


130776.85 129163.39 


3152.06 ; 
1613.46 


